ಕರ್ನಾಟಕ ವಿಧಾನ ಪರಿಷತು 


) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 572 (608) 

2) ಸದಸ್ಯರ ಹೆಸರು : ಶ್ರೀ ಆರ್‌. ಪ್ರಸನ್ನ ಕುಮಾರ್‌ 
(ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು ) 


3) ಉತ್ತರಿಸುವ ದಿನಾಂಕ ; 14-12-2020 

'4) ಉತ್ತರಿಸುವವರು : ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಜೆವರು 
ಕ್ರ ಪೆ. | ಉತರ 
ಸಂ ಮ್ನ 


ಈ [ರಾವ್ಯದಕ್ಷ "ನಡು `ಪ್ರಾನಗನ ಮಾನವರ |ಕದ3 ವರ್ಷಗಳಲ್ಲಿ ವನ್ನಪ್ರಾಣಿಗಳ ದಾಳಿಯಿಂದ `'ಉಂಟಾದೆ 
ಮೇಲೆ ದಾಳಿ ಮಾಡಿರುವ ಪ್ರಕರಣಗಳ | ಮಾನವ-ಗಾಯ  / ಶಾಶ್ವತ" ಅಂಗವಿಕಲತೆ ಹಾಗೂ ಮಾನವ 
ಸಂಖ್ಯೆ ಎಷ್ಟು ಇದರಲ್ಲಿ ಎಷ್ಟು ಜನ | ಪ್ರಾಣಹಾನಿ ಪ್ರಕರಣಗಳ ಸಂಖ್ಯೆ ಕೆಳಕಂಡಂತಿದೆ, 


ಮೃತಪಟ್ಟಿರುತ್ತಾರೆ; ಮೃತರ ಮಾನವಸಾಹ್‌'/ ವ 
ಕುಟುಂಬದವರಿಗೆ ಪರಿಹಾರವಾಗಿ , ಎಷು, || ಕ್ಷಸಂ ವರ್ಷ ಶಾಶತ ಸ 
ಹಣವನ್ನು ನೀಡಲಾಗಿದೆ, (ಜಿಲ್ಲಾವಾರು ||: : ಪ್ರಾಣಹಾನಿ 
ಣವನ್ನು ನೀಡಲಾಗಿದೆ; (ಜಿಲ್ಲಾವಾರು || ಅಂಗವಿಕಲತೆ 
'| ಮಾಹಿತಿ ನೀಡುವುದು) f 
THE 737 7 
TT 78 5ರ 
on [TS CY) 
(ನವೆಂಬರ್‌ 
2020ರ 
ವರೆಗೆ 
| 


`'ಮಾನವ ಪ್ರಾಣಹಾನಿ ಪ್ರಕರಣ ಹಾಗೂ ಪಾವತಿಸಿದ ದಯಾತ್ಸಕಧನದ 
ವಿಭಾಗವಾರು / ಜಿಲ್ಲಾವಾರು ವಿವರ ಈ ಕೆಳಕಂಡಂತಿದೆ: 


ಮಾನವ ಪ್ರಾಣಹಾನಿ  (ಹೂಲಕ್ಷಗಳಲ್ಲಿ) 
; r 2020-21 
ವಿಭಾಗ ೭ $ 9 
ಭಾ 2018-19 2019-20 (ಸಪ್ಟಂಬರ್‌ 15ರವರೆಗೆ) 
ಪ್ರಕರಣ ಮೊತ್ತ ಪ್ರಕರಣ ಮೊತ್ತ ಪ್ರಕರಣ ಮೊತ್ತ 
1 ರಾಮನಗರ NC) E 500 2"(ಆಸೆ) i0- ೫ 12 ಚಿರತೆ) 00 
ರಗಳೊರು' ಗ್ರಾಮಾಂತರ ಜಿಳ್ಲೆ' 
[ ರಗಳೊರು | ಸ 1 
2. |ಗಾಮಾಂತರ | - 2 1 (ಆನೆ) 5.00 - § 
ಗಣ r | § I 
RE ಸ NN 750 | 1(68ೆ | 750 
ರಾಉ 1 | 
4. | ಕೋಲಾರ 1 (ಅನೆ) 5.00 4 (ಆನೆ) 30.00 | 1 (ಅನೆ) | 750 


5. ಚಿಕ್ಕಬಳ್ಳಾಪುರ ~ — ವ y ಠೂ ಮ 
6. [ಬೆಳಗಾವ 1 (ಕರಡ) | $00 - p - 

ನಾಗಲಕೋಟೆ " ಸಲೆ x pe) 
7. |ಬಾಗಲಕೊ (ಮೊಸಳಿ) 5.00 1 (ಮೊಸಳೆ) 5.00 1 ಮೊಸಳೆ) 7.50 

I 

೦೦೮ ವಾ: Ae JE ಲ 

8. |ಬಿಜಾಪುರ (ಮೊಸಳೆ) 5.00 1 (ತೋಳ) | 7.50 
708) : 

9. ಳ್ಲಾ 3 y $y ವ 2 

ಬಳ್ಳಾರಿ (ಚಿರತೆ)| 15.00 1 (ಮೊಸಳೆ) 12.50 
10. ಚಿತ್ರದುರ್ಗ RE ಈ 1 (ಕರಡಿ) 5.00 - 5 
1. | ದಾವಣಗೆರೆ KN KN Fe = |] 
7 ಕೊಪ್ಪಳ ಡ್‌ Sr: ಥ್ರ = NERS EAT 

ಚಾಮರಾಜನಗರೆ ಜಿಲ್ಲೆ 
13. ]ಬಿ.ಆರ್‌.ಟಿ 3 (ಆಣೆ) 15.00 1 (ಆಸೆ) 5.00 1 (ಆನೆ) 7.50 
೫ ಷ್‌ TTI To THT 30 ಈ ರಾ 
15 [ಮೆಕೆ y (ಆನೆ) 5.00 4 ಈ 20.00 1 (ಆನೆ 7.50 
A ನ 5 (ಆನೆ) , (ಆನೆ) K 
[3 ( + 
3 (ಆನೆ) 

# 8) ಪ ನೆ 3 4 5 £ ಜ್‌ 4 
16. | ಬಂಡೀಪುರ 1 (ಆನೆ) | 5.00 2 ಹುಲಿ 27.50 2 (ಆನೆ) 15 0 
ಚಿಕ್ಕಮಗಳೂರು ಪಕ್ಷ 

2 (ಆನೆ 
17. | ಚಿಕ್ಕಮಗಳೂರು 2 (ಆನೆ) 10.00 1 15.00 ಆ 2 
(ಕಾಡುಹಂದಿ) 
18. [ಭದ್ರಾ 3 FR Fo ರ್‌ ಈ _ 
| | 
| 2 

. |ಕೊಪ ಇಡುಕೊ 5 $ 9; 3 — 

19. | ಕೊಪ ic 00 (ಕಾಡುಕೋಣ) 12.50 
J 
20. | ಧಾರವಾಡ — — — — — — 
Mt 
21 [ಗದಗ - ಮ KE - - ವ 
22. ಹಾವೇರಿ — - — — — — 
23. | ಬೀದರ್‌ - § | (ಕರಡಿ) 7.50 - § 
i 7. p) 
44 ಕಲಬುರಗಿ Ru 5.00 lees 5.00 ಮಿತ 15.00 
25. | ರಾಯಚೊರು ಕ ನ 1 (ತೋಳ) |. 750 |1 (ಮೊಸಳೆ) x 
26 | ಯಾದಗಿರಿ ವ 2 | (ಹೊಸಳಿ) | 5.00 ವ ವ್‌ 
-- ಹಾಸನ, ಜಿಲ್ಲೆ 
27. ಹಾಸನ | (ಅನೆ) 5.00 3 (ಆನೆ) 15.00 1 (ಆನೆ) 7.50 
1 (ಆನೆ) 
ನ ು 5.00 32.50 | 2. (ಚಿರತೆ 15.00 

28. ಶಿ 1 (ಕರಡಿ) 4 (ಚಿರತೆ) | 2 (ಚಿರತೆ) 


ಕೊಡಗು ಚಿತ್ತೆ 
ಮಡಿಕೇರಿ - - 2 (ಆನೆ) 1250 | 3(8) | 2250 
1 (ಅನೆ 
ವಿರಾಜಪೇಟೆ - — 1 12.50 1 (ಆನೆ) ' 
(ಕಾಡುಕೋಣ) 
I 
ಮಡಿಕೇರಿ ವಜೀ - - 1ನೆ) | 5.00 
_ 
ಉಡುಪಿ ಬಿಲ್ಲೆ \ 
ಸ TET 
32. | ಕುಂದಾಪುರ 5.00 2 15.00 — — 
(ಕಾಡುಹಂದಿ) (ಕಾಡುಕೋಣ) 
1 (ಪೊಸ) | 5.00 fa ವ | 3 ನ 
ಮೈಸೂರು ಜಿಲ್ಲೆ 
p ಕ್‌ TT | 
ಸ - 4 ಹುಲಿ) 
50 272.50 22 150.00 


* 2020-21ನೇ ಸಾ 


ಎರಡು ಪ್ರಕ ನಗಳ ಸಂಬಂಧಿಸಿದಂತೆ ವಾರಸುದಾರರ ದಾಖಲೆಗಳು ಸ್ವೀಕೃತವಾದ 


ನಂತರ ದಯಾತ್ಮಕಧನ ಪಾವತಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. 


ನತ್ತಾಷನ ರನಗನಕ್ನ ವಸ್ಯಪಾವಗನಾ 


ಮಾನವನ ಮೇಲೆ ದಾಳಿ ಮಾಡುವುದು 


ಮತ್ತು ಹಳ್ಳಿಗಳಲ್ಲಿ ಕಾಣಿಸಿಕೊಳ್ಳಲು 
ಕಾರಣಗಳೇನು; 


ಸಮಗ್ರ ರಕ್ಷಣೆ ಮತ್ತು ಸಂರಕ್ಷಣಾ ಕ್ರಮಗಳಿಂದ ರಾಜ್ಯದಲ್ಲಿ 
2017-18ನೇ ಸಾಲಿನ ಹುಲಿ ಗಣತಿ ಪ್ರಕಾರ ಅಂದಾಜು ಒಟ್ಟು 524 
ಹುಲಿಗಳಿದ್ದು, ಕರ್ನಾಟಕವು ರಾಷ್ಟ್ರದಲ್ಲಿಯೇ 
ಮುಂಚೂಣಿಯಲ್ಲಿರುತ್ತದೆ. 2017ನೇ ಸಾಲಿನ ಆನೆ ಗಣತಿ ಅಂದಾಜಿನ 
ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 6049 ಆನೆಗಳು ಇದ್ದು, ದೇಶದ 
ಒಟ್ಟು ಆನೆಗಳ ಶೇ.25% ರಷ್ಟು ಆನೆಗಳು ನಮ್ಮ ರಾಜ್ಯದಲ್ಲಿದ್ದು, 
ರಾಷ್ಟ್ರದಲ್ಲಿಯೆ ಪ್ರಥಮ ಸ್ಥಾನದಲ್ಲಿದೆ. 

ಅಲ್ಲದೇ,  ಆನೆ/ವನ್ಯಜೀವಿ ವಲಯ ಪ್ರದೇಶಗಳಲ್ಲಿನ 
ಭೂಪ್ರದೇಶದ ಬಳಕೆಯಲ್ಲಿನ ಬದಲಾವಣೆ, ಅತಿಯಾದ ಸಂಚಾರ 
ದಟ್ಟಣೆ ಹಾಗೂ ರಸ್ತೆಯಲ್ಲಿನ ಚಲನವಲನಗಳು, ಹೆಚ್ಚಿನ ಸಂಖ್ಯೆಯಲ್ಲಿ 
ತಲೆಯೆತ್ತುತ್ತಿರುವ ಪ್ರವಾಸಿ ಚಟುವಟಿಕೆಗಳು, ಕಾಡಾನೆಗಳು 
ಸಂಚರಿಸುವ ವಲಯ ಪ್ರದೇಶಗಳ ಛಿದ್ರಗೊಳ್ಳುವಿಕೆ ಹಾಗೂ 
ಕಾಡಂಚಿನಲ್ಲಿರುವ ತೋಟಗಳಲ್ಲಿ ವನ್ಯಪ್ರಾಣಿಗಳನ್ನು ಆಕರ್ಷಿಸುವ 
ಬೆಳೆಗಳಾದ ಕಬ್ಬು, ಭತ್ತ, ತೆಂಗು, ಜ್‌ ಹಲಸು ಮತ್ತು ವಾಣಿಜ್ಯ 
ಬೆಳೆಗಳಿಗೆ ' ಆಕರ್ಷಿತಗೊಂಡು ದಾಳಿ ಮಾಡುತ್ತಿರುವುದು 
ಕಂಡುಬಂದಿದೆ. 


ಇ) 


ಇಂತಹ ಪ್ರಕರಣಗಳನ್ನು ತಡೆಯಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಾಜ್ಯದ ``ಜಿಕ್ಲೆಗಳ್ಲಿ "ಇಲಾಖಾ ವತಿಯಿಂದ ಆಯಾ 
ಅರಣ್ಯ/ವನ್ಯಜೀವಿ ವಿಭಾಗ - ವ್ಯಾಪ್ತಿಯಲ್ಲಿ ಉಂಟಾಗುವ 
ವನ್ಯಪ್ರಾಣಿಸಾಡಾನೆ ಹಾವಳಿಯನ್ನು ತಡೆಯಲು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ: 


ಾನ್ಯದ್ಷಹನ ನನವ ಸಾಷಾರ್ನ ಕ ನಡೆವ 
ರಾಷ್ಟೀಯ ಉದ್ಯಾನವನ, ಅಭಯಾರಣ್ಯ, ಹುಲಿ ಮೀಸಲು ಅರಣ 
ಸಂರಕ್ಷಿತ ಮೀಸಲ ಅರಣ್ಯಗಳನ್ನು ಘೋಷಿಸಲಾಗಿದೆ. 

ಅರಣ್ಯ ಪ್ರದೇಶದಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿ 
ದಟ್ಟವಾಗಿ ಬೆಳೆದ ಲಂಟಾನ ಮತ್ತು ಯುಪಟೋರಿಯಂ ಕಳೆಗಳನ್ನು 
ಹಂತ ಹಂತವಾಗಿ ಕಿತ್ತು ಸ್ವಚ್ಛಗೊಳಿಸಿ ಅರಣ್ಯಕ್ಕೆ ಪೂರಕವಾದ ಹುಲ್ಲು 
ಬೆಳೆಯಲು ಅವಕಾಶ ಮಾಡಲಾಗಿದೆ. 

ವನ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ ಹೆಚ್ಚಿಸಲು 
ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ, ನಿರ್ಮಾಣ ಹಾಗೂ' ಪುನಶ್ಲೇತನಗೊಳಿಸ 
ವನ್ಯಪ್ರಾಣಿಗಳ 'ಆವಾಸಸ್ಥಾನವನ್ನು ಅಭಿವೃದ್ಧಿ ಗೊಳಿಸಲಾಗುತ್ತಿದೆ. ಇದರಿಂದ 
ಕಾಡಾನೆ ಹಾಗೂ ಇತರೆ 'ವನ್ಯಪ್ರಾಣಿಗೆಳು ' ಕಾಡಿನಿಂದ ಹೊರಗೆ 
ಬಾರದಂತೆ ತಡೆಯಲಾಗಿದೆ. 

ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ ಬಾರದಂತೆ ತಡೆಗಟ್ಟಲು 
ಅರಣ್ಯದಂಚಿನಲ್ಲಿ ಸೌರಶಕ್ತಿ ಬೇಲಿ ನಿರ್ಮಾಣನಿರ್ವಹಣೆ, ಆನೆ 
ತಡೆಕಂದಕ ನಿರ್ಮಾಣಗಿರ್ವಹಣೆ ಮಾಡಲಾಗಿದ್ದು ಮತ್ತು ರೈಲ್ವೆ 
ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ ನಿರ್ಮಿಸುವ ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದೆ. 

ಕಳ್ಳಬೇಟೆ ತಡೆ ಶಿಬಿರಗಳ ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ತಂಡಗಳ 
ರೂಪದಲ್ಲಿ ಕಾಡಾನೆ ಹಿಮ್ಮೆಟಿಸುವ ತಂಡಗಳನ್ನು ರಚಿಸಿ, ಕಾಡಾನೆಗಳನ್ನು 
ಕಾಡಿಗೆ ಹಿಮ್ಮೆಟ್ಟಿಸುವ ತಂಡಗಳನ್ನು ರಚಿಸಿ, ಕಾಡಾನೆಗಳನ್ನು ಕಾಡಿಗೆ 


ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಹಾಗೂ Wireless 


Networking ಮೂಲಕ ಮಾಹಿತಿ. ಸಂವಹನ ಮಾಡಲಾಗುತ್ತಿದೆ. 


ಕಾಡಾನೆಗಳ, ಮಾಹಿತಿಯನ್ನು ಸಂಗ್ರಹಿಸಲು 24 .ಗಂಟಿ ಕಾರ್ಯ 
ನಿರ್ವಹಿಸುವ ಮಾಹಿತಿಕೇಂದ್ರ ಸ್ಥಾಪಿಸಲಾಗಿದೆ. 

ಕಾಡಾನೆ ಗುಂಪಿನಲ್ಲಿದ್ದ ವಯಸ್ಸೆ ಹೆಣ್ಣಾನೆಯನ್ನು ಗುರುತಿಸಿ, ಅದಕ್ಕೆ 
ರೇಡಿಯೋಕಾಲರ್‌ ಅಳವಡಿಸಿ ಅನೆಗಳ ಚಲನ-- ವಲನಗಳ ಬಗ್ಗೆ 
ಎಸ್‌.ಎಂ.ಎಸ್‌. ಹಾಗೂ ವಾಟ್ಲಾಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು 
ನೀಡಿ ಮಾನವ ಪ್ರಾಣಹಾನಿ ಹಾಗೂ ಮಾನವಗಾಯ ತಪ್ಪಿಸಲು ಕ್ರಮ 
ವಹಿಸಲಾಗಿದೆ. 


. ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ ಪುಂಡಾನೆಗಳನ್ನು ಗುರುತಿಸಿ, 


ಸೆರೆಹಿಡಿದು ಆಗಿಂದಾಗ್ಗೆ ಆನೆ ಶಿಬಿರಗಳಿಗೆ ಸಳಾಂತರಿಸಲಾಗಿದೆ. 

ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಹಾನಿ 
ಪ್ರಕರಣಗಳಿಗೆ ಇ-ತಂತ್ರಾಂಶದ ಮೂಲಕ ಅರ್ಜಿಗಳನ್ನು 
ಸ್ಥೀಕರಿಸಲಾಗುತ್ತಿದ್ದು, ಆದ್ಯತೆ ಮೇರೆಗೆ ನಿಯಮಾನುಸಾರ ಪರಿಶೀಲಿಸಿ, 
ಶೀಘ್ರವೇ 'ನೇರವಾಗಿ ಸಂತ್ರಸ್ತರ ಖಾತೆಗೆ ಪರಿಹಾರಧನ ಪಾವತಿಸುವ 
ಪ್ರಕ್ರಿಯೆಯನ್ನು ಇ-ಪರಿಹಾರ ತಂತ್ರಾಂಶದ ಮೂಲಕ 
ನಿರ್ವಹಿಸಲಾಗುತ್ತಿದೆ. 


[Se ್ತ — 
ಸರಷ್ಯ`ತಪರ್ಷ 771 ಎಘ್‌ಡಮ್ಸಾವರ್‌0 


(ಆನಂದ್‌ ಸಿಂಗ್‌) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


